ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 29ನೇ ಸಷ್ಟ೦ಬರ್‌, 2020 


ಗೃಹ ನಿರ್ಮಾಣ ಸಹಕಾರ ಸಂಘಗಳ ಕುರಿತು 
ಶ್ರೀ ನಸೀರ್‌ ಅಹ್ಮದ್‌ (ವಿಧಾನ ಸಭೆಯಿಂದ ಚುನಾಯಿತರಾದವರು):- 
943(1081) ಮಾನ್ಯ ಸಹಕಾರ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಜನಸೇವೆಯ ಹೆಸರಿನಲ್ಲಿ ಗೃಹ ನಿರ್ಮಾಣ ಸಹಕಾರ ಸಂಘಗಳನ್ನು ನಿರ್ನಿಸಿಕೊ೦ಂಡು ಅಮಾಯಕ 
ಜನರಿಂದ ಹಣವನ್ನು ವಸೂಲು ಮಾಡಿ ಮೋಸ-ವಂಚನೆ ಮಾಡುತ್ತಿರುವ ಎಷ್ಟು ಪ್ರಕರಣಗಳನ್ನು 
ಗುರುತಿಸಿ ಕಮ ಜರುಗಿಸಲಾಗಿದೆ; 


(ಆ) ಗೃಹ ನಿರ್ಮಾಣ ಸಹಕಾರ ಸಂಘಗಳನ್ನು ಸ್ಮಾಪಿಸುವಾಗ ಅನುಸರಿಸಬೇಕಾದ ನೀತಿ ನಿಯಮಗಳು 
ಯಾವುವು; 


(ಇ) ಸದಸ್ಯರುಗಳು ಪಾವತಿಸಿದ ಹಣಕ್ಕೆ ಯಾವ ರೀತಿಯ ಖಾತರಿ ಇರಬೇಕೆಂಬುದನ್ನು ಇಲಾಖೆ 
ಜಾರಿಯಲ್ಲಿರಿಸಿದೆ ? 


